“ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ಕರ್ನಾಟಕ ವಿಧಾನ ಪರಿಷತ್ತು 


(58) 48 
ಶ್ರೀ ಹೆಚ್‌.ಎಂ. ರಮೇಶಗೌಡ (ವಿಧಾನ ಸಭೆಯಿಂದ ಚುನಾಯಿತರಾದವರು) 


ವಿಷಯ ವಿವಿಧ ಉತ್ಸವಗಳಿಗೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ 
ಸಂಬಂಧಿಸಿದ ಬಗ್ಗೆ. 
ಉತ್ತರಿಸುವ ದಿನಾಂಕ «- 15/07/2019 
ಉತ್ತರಿಸುವ ಸಚಿವರು ಪ್ರವಾಸೋದ್ಯಮ ಮತ್ತು ರೇಷ್ಮೆಸಚಿವರು. 
ಕ್ರ ಪಶೆ. ಉತ್ತರ 
ಸಂ. ಲ ನ್‌ 
ರಾಜ್ಯದ ವಿವಿಧ ಪ್ರವಾಸಿ ಕ್ಸೇತ್ರಗಳಿಗೆ 
ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ | 3018-19ನೇ  ಸಾಲಿನಲ್ಲಿರಾಜೃದ ವಿವಿಧ ಜಿಲ್ಲೆಗಳಲ್ಲಿ 
pe 
| | ಆಯೋಜಿಸಿದ ವಿವಿಧ ಉತ್ಸವಗಳು ಈಾಗೂ ಆಚರಿಸಿದ hd ಹಾಗೂ ಸಾಂಸ್ಕೃತಿಕ 
| (ಅ) | ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕಳೆದ ವರ್ಷ ಕಾರ್ಯಕ್ರಮಗಳಿಗೆ ಇಲಾಖೆಯಿಂದ ಒಟ್ಟು ರೂ.9.85 
ಪವಾಡ ಸಿ ಹಣವೆಷೆ (ವಿವರ ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. ವಿವರವನ್ನು. 
ಒ ವ 
6 ಸ ಹ ಅನುಬಂಧದಲ್ಲಿ ಒದಗಿಸಿದೆ. 
| ! ನೀಡುವುದು) R Kl 
| ಚಾರಿತ್ರಿಕ ಪ್ರವಾಸಿ ತಾಣಗಳಾದ ಹಂಪಿ, 
| ಬನವಾಸಿ, ಬಾದಾಮಿ ಮುಂತಾದ ಕಡೆಗಳಲ್ಲಿ 
| 1 ಪ್ರವಾಸಿಗಳ ಸಂಖ್ಯೆಗಣನೀಯವಾಗಿ 
(ಆ) | ಕಡಿಮೆಯಾಗುತ್ತಿರುವುದು ಸರ್ಕಾರದ ಇಲ್ಲ 
ಗಮನಕ್ಕೆ ಬಂದಿದೆಯೇ: ಬಂದಿದ್ದಲ್ಲಿ ಈ ಬಗ್ಗೆ 
j | ಸರ್ಕಾರ ಯಾವ ಕ್ರಮಗಳನ್ನು 
| | ಕೈಗೊಳ್ಳಲಾಗಿದೆ: | 
| | ರಾಜ್ಯದ ಪ್ರವಾಸಿ" ತಾಣಗಳಲ್ಲಿ ಸೂಕ್ತ 
ಮೂಲಸೌಕರ್ಯಗಳಿಲ್ಲ ಅನ್ನುವ ದೂರುಗಳು 
| (ಇ) | ಬಂದಿರುವುದು ಸರ್ಕಾರದ ಗಮನಕ್ಕೆ ಇಲ್ಲ 
| ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರ ಯಾವ 
ಕ್ರಮಕೈಗೊಂಡಿದೆ. 
' ಅರಣ್ಯ ವಸತಿ ಮತ್ತು ವಿಹಾರಧಾಮ ಸಂಸ್ಥೆಯು ಈ ಕೆಳಗೆ 
H | ನಮೂದಿಸಿರುವ ಸ್ಥಳಗಳಲ್ಲಿ ಇಕೋ ಟೂರಿಸಂ ಅಭಿವೃದ್ಧಿಯನ್ನು 
1 
| | ಪ್ರವಾಸೋದ್ಯಮ ಇಲಾಖೆಯ ಸಹಯೋಗದೊಂದಿಗೆ ಅಭಿವೃದ್ಧಿ 
| ಪಡಿಸಿದೆ. 
| 01. ಕಬಿನಿ ರಿವರ್‌ ಲಾಡು ಕಾರಾಪರ, ಎಚ್‌.ಡಿ.ಕೋಟೆ ತಾಲೂಕು, 
i ; ಮೈಸೂರು ಜಿಳ್ಳೆ 
| 02. ಭೀಮೇಶ್ವರಿ ಸಾಹಸಕ್ರೀಡೆ ಹಾಗು ಪ್ರಕೃಶಿಕ್ಯಾಂಯ, ಭೀಮೇಶ್ವರಿ, 
ಕರ್ನಾಟಕ ಇಕೋ ಟೂರಿಸಂ ಅಭಿವೃದ್ಧಿಗೆ ಹಲಗೂರು ಹೋ, ಮಳವಳ್ಳಿ ತಾ, ಮಂಡ್ಯಜಿಲ್ಲೆ. 
(ಈ) | ಪ್ರವಾಸೋದ್ಯಮ ಇಲಾಖೆ ಯಾವ ಕ್ರಮ [ಲ್ಲಾ ಬುಳಿಗಿರಿರಂಗನ ಬೆಟ್ಟ ವನ್ಯಜೀವಿ ಸಾಹನ ಕ್ರೀಡೆ ಪ್ರವಾಸಿ ತಾಣ, 
ಕೈಗೊಂಡಿದೆ; (ಮಾಹಿತಿ ನೀಡುವುದು) ಕೆಗುಡಿ, ಚಾಮರಾಜನಗರ: 
04. ಕಾಳಿ ರಿವರ್‌ ಲಾಡ್ರು ಕೋಗಿಲೆ 'ಬನ, ದಾಂಡೇಲಿ, ಉತ್ತರ ಕನ್ನಡ 
ಜಿಲ್ಲೆ 
05. ದೇಪಬಾಗ್‌ ಬೀಚ್‌ ಪ್ರವಾಸಿತಾಣಗಳು, ಕಾರವಾರ, ಉತ್ತರ ಕನ್ನಡ 
ಜಿಲ್ಲೆ. 
06. ಗಾಳಿಬೋರೆ ಪ್ರಕೃಶಿಕ್ಯಾಂಪು, ಕನಕಪುರ' ತಾಲೂಕು ರಾಮನಗರ 
ಜಿಲ್ಲೆ 


ಉತ್ತರ ಈ 8 


. ಬನ್ನೇರುಘಟ್ಟ ಪ್ರಕೃತಿಕ್ಯಾಂಯ, ಬನ್ನೇರುಘಟ್ಟಿ, ಬೆಂಗಳೂರು. 
. ಓಲ್ಡ್‌ ಮ್ಯಾಗಯ್ಕುನ್‌ ಹೌಸ್‌, ಗಣೇಶಗುಡಿ, ಉತ್ತರ ಕನ್ನಡ ಜಿಲ್ಲೆ 


. ಬಂಡೀಮರ ಸಘಾರಿ ಲಾಡು ಮೆಲಕಮನಹಳ್ಳಿ, ಬಂಡೀಮರ, 
ಚಾಮರಾಜನಗರ ಜಿಲ್ಲೆ. 


ಓಂ ಬೀಚ್‌ ರೆಸಾರ್ಟ್ಸ್‌, ಗೋಕರ್ಣ, ಉತ್ತರಕನ್ನಡ ಜಿಳ್ಲೆ. 

1. ರಿವರ್‌ಟಿರ್ನ್‌ ಲಾಡು ಲಕ್ಕವಳ್ಳಿ, ತರೀಕೆರೆ ಠಾ, ಚಿಕ್ಷಮಗಳೂರು ಜಿಲ್ಲೆ 
ಕಳ ™ 

12. ದುಬಾರೆ ಆನೆಗಳ ಕ್ಯಾಂಪ, ಕುಶಾಲನಗರ, ಕೊಡಗು ಜಿಲ್ಲೆ 

13. ಬನ್ನೇರುಘಟ್ಟ ನಿರ್ವಚನ ಕೇಂದ್ರ ಬನ್ನೇರುಘಟ್ಟ, ಬೆಂಗಳೂರು. 

ಪಿಳಿಕುಲ ನಿಸರ್ಗಧಾಮ, ಮೂಡುೆಡ್ಡೆ. ಮಂಗಳೂರು, ದಕ್ಷಿಣಕನ್ನಡ 

ಜಿಲ್ಲೆ. 

15. ಹಂಪಿ ಹೆರಿಟೇಜ್‌ ಅಂಡ್‌ ವೈಲ್ಸ್‌ರನೇಸ್‌ ಕ್ಯಾಂಪ್‌, 

ಕಮಲಾಪುರ, 


ಹಂಪಿ, 


16. ಬ್ಲ್ಯಾಕ್‌ ಬಕ್‌ ನಿಸರ್ಗಧಾಮ, ವಿಲಾಸಪರ, ಬೀದರ್‌ ಜಿಲ್ಲೆ 


17. ಶರಾವತಿ ಅಡ್ಡಂಚರ್‌ ಕ್ಯಾಂಬ್‌, ಜೋಗ್‌. ರ್ಕಾಗಲ್‌, ಸಾಗರತಾ, 
18. ಭೀಮಗಡ್‌ ಅಡ್ಡಂಚರ್‌ ಕ್ಯಾಂಪ್‌, 
ಖಾನಮರ, ಬೆಳಗಾವಿ ಜಿಲ್ಲೆ. 


ಕಾಟಿಗಾಳಿ ರಸ್ತೆ, ದೇಸೂರು, 


19. ಸಕ್ಷಚೈಲು ನೇಚರ್‌ಕ್ಯಾಂಖ್‌, ಶಿವಮೊಗ್ಗ ಜಿಲ್ಲೆ. 

. ಭಗವತಿನೇಚರ್‌ಕ್ಯಾಂಪ್‌, ಕುದುರೆಮುಖ, ಚಿಕ್ಕಮಗಳೂರು ಜಿಲ್ಲೆ 
21. ಸೀತಾನದಿ ನೇಚರ್‌ಕ್ಕಾಂಪ್‌, ಹೇರ್ಬ್‌, ಉಡುಪಿ ಜಿಲ್ಲೆ. 

. ಆನೆರುರಿ ಚೆಟ್ಟಿಗಳಕ್ಕಾಂಪ್‌, ಉಡುಪಿಜಿಲ್ಲೆ. 

ಸದಾಶಿವಗಢ ಘೋರ್ಟ್‌ರೆಸಾರ್ಟ, ಕಾರವಾರ ಉತ್ತರಕನ್ನಡ ಜಿಲ್ಲೆ. 
. ಶಾಂತಿಸಾಗರ ಯಾತ್ರಿನಿವಾಸ, ಚೆನ್ನಗಿರಿ ತಾಲ್ಲೂಕು, 


ದಾವಣಗೆರೆ, ಜಿಲ್ಲೆ. 


| 25. ಬೆಳಗಾವಿ ನೇಚರ್‌ಕ್ಟಾಂಪ್‌, ಬೆಳಗಾವಿ ಜಿಲ್ಲೆ. 


(ಉ) 


ರಾಜ್ಯದಚಾರಿತ್ರಿಕ, 
ಧಾರ್ಮಿಕ 
ಸಮರ್ರಅಭಿವೃದ್ಧಿಗೆ 
ಯಾವ ಹೊಸ 
(ಮಾಹಿತಿ ನೀಡುವುದು) 


ಸಾಂಸ್ಕೃತಿಕ್‌ ಹಾಗೂ 
ಪ್ರವಾಸೋದ್ಯಮದ 
ಸರ್ಕಾರದ ಬಳಿ 
ಯೋಜನೆಗಳಿವೆ? 


2017-18 ನೇ ಸಾಲಿನಲ್ಲಿ ಮಾನ್ಯ ಮುಖ್ಯ ಮಂತ್ರಿಗಳು 
ಆಯವ್ಯಯ ಭಾಷಣದಲ್ಲಿ ಘೋಷಿಸಿರುವಂತೆ ರಾಜ್ಯದ 20 
ಪ್ರಮುಖ ಪ್ರವಾಸಿ ತಾಣಗಳನ್ನು ಸ್ಮಾರಕಗಳ ಸಂರಕ್ಸಣೆಯೂ 
ಒಳಗೊಂಡಂತೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲು 
ಮೆ॥ ಐ.ಹೆಚ್‌.ಸಿ.ಎನ್‌.ಎಫ್‌ ಹಾಗೂ ಮೆ।'ಇಂಟ್ಯಾಕ್‌ 
ಸಂಸ್ಥೆಗಳಿಂದ ಮಾಸ್ಯರ್‌. "ಪ್ಲಾನ್‌ ಸಿದ್ಧಪಡಿಸಿಕೊಳ್ಳಲಾಗುತ್ತಿದೆ: 
ಸದರಿ ಮಾಸ್ಕರ್‌ ಪ್ಲಾನ್‌ಗಳ ಅನ್ಯಯ ಹಾಗೂ ಅನುದಾನದ 
ಲಭ್ಯತೆಯನ್ವಯ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಕ್ರಮ 


ವಹಿಸಲಾಗುತ್ತಿದೆ. 20 ಪ್ರವಾಸಿ ತಾಣಗಳ ವಿವರ 
ಕೆಳಕಂಡಂತಿದೆ. 
1. ಬೀದರ್‌ಕೋಟೆ,. ಕರೇಜ್‌ ಮನರುತ್ಥಾನ, - ಹಾಗೂ 
ಚೌಕಂಡಿ/ಅಸ್ತೂಲ್‌ಟೂಂಬ್ಸ್‌ 


2. ಕಲಬುರಗಿ ಕೋಟೆ 


RN 


ಮಲಖೇಡ ಕೋಟೆ 

4. ಸನ್ಮತಿ 

5. ವಿಜಯಪುರ-ಕರೇಜ್‌ ಪುನರುತ್ಥಾನ ಗೋಲಗುಂಬಜ್‌ 

ಹಾಗೂ ಇತರೆ ಸ್ಮಾರಕಗಳು 

ಬಾದಾಮಿ, ಐಹೊಳೆ, ಪಟ್ಟದಕಲ್ಲು 

ಹಂಪಿ, ಆನೆಗುಂದಿ 

ನಂದಿಬೆಟ್ಟ, ಬೋಗಾನಂದೀಶ್ವರ ದೇವಾಲಯ 

ಚಿತ್ರದುರ್ಗ ಕೋಟೆ 

10. ಶ್ರೀರಂಗಪಟ್ಟಣ ಕೋಟಿ ಹಾಗೂ ಸುತ್ತಮುತ್ತಲಿನ ಇತರೆ 
ಸ್ಮಾರಕಗಳು 

11. ಮೈಸೂರು-ಚಾಮುಂಡಿಬೆಟ್ಟಿ ಹಾಗೂ ಸುತ್ತಮುತ್ತಲಿನ 
ಪ್ರದೇಶ 

12. ಮೇಲುಕೋಟೆ 

13. ಶ್ರವಣಬೆಳಗೊಳ 

14.  ಬೇಲೂರು-ಹಳೇಬೀಡು 

15. ಚೌಡದಾನಾಪರ 

16. ದೇವನಹಳ್ಳಿ ಕೋಟೆ 

17. ಬನವಾಸಿ 

18. ಲಕ್ಕುಂಡಿ 

| 19. ತಲಕಾವೇರಿ 

20. ಯಾದಗಿರಿ: ಕೋಟೆ 


3 9೫ 


ಪ್ರವಾಸಿ ತಾಣಗಳಲ್ಲಿ ಅಭಿವೃದ್ಧಿಯ ಅಗತ್ಯತೆಯನ್ನು ಪರಿಗಣಿಸಿ 
ಪ್ರಥಮ ಹಂತದಲ್ಲಿ 21 ಕೂಡು ರಸ್ತೆಗಳನ್ನು ರೂ.68.37 
ಕೋಟಿಗಳ'' ಅಂದಾಜು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲು ಈಗಾಗಲೇ | 
ಲೋಕೋಪಯೋಗಿ ಇಲಾಖೆಗೆ ರೂ4580 ಕೋಟಿಗಳನ್ನು 
ಬಿಡುಗಡೆ ಮಾಡಲಾಗಿರುತ್ತದೆ. 


ಪ್ರಜ 08 ಪ್ರವಾವಿ 2019 


Cp 

2 \ 

Ne 
1 


pe 


(ಸಾ.ರಾ.ಮಹೇಶ್‌) 
ಪ್ರವಾಸೋದ್ಯಮ ಮತ್ತು ರೇಷ್ಮೆ ಸಚಿವರು 


ಅನುಬಂಧ 


2018-19ನೇ ಸಾಲಿನಲ್ಲಿ ರಾಜ್ಯದ ವಿವಿಧ ಪ್ರವಾಸಿ ಕ್ಷೇತ್ರಗಳಿಗೆ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ 
ಆಯೋಜಿಸಿರುವ ವಿವಿಧ ಉತ್ಸವಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಇಲಾಖೆಯಿಂದ 


ಬಿಡುಗಡೆಯಾದ ಅನುದಾನದ ವಿವರ: 


ಪ್ರಶ್ನೆ ಸಂಖ್ಯೆ:58 


ಉತ್ಸವ | 

ಕ್ರಸಂ ವಿಷಯ ಮೊತ್ತ 

|1 | ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲ್ಲೂಕಿನ ಚುಂಚನ್‌ಕ್ಟ11,2500000/- | 
ಜಲಪಾತೋತ್ಸವಕ್ಕೆ ಅನುದಾನ H | 

;2 | ಚಿಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲ್ಲೂಕಿನಲ್ಲಿ ಆಚರಿಸಿದ “ಕಿತ್ತೂರು ಚಿನ್ನಮ್ಮ | 20,00,000/- | 
| ಉತ್ಸವ” | 
505 ಮಾನ್‌ ನಾನ ಹಾಮ್‌ ನಾಕ ವಾ 
| ಬಾರಕೂರಿನಲ್ಲಿ ಅಳುಪೋತ್ಸವ | | 
| 4 | ಮಂಗಳೂರಿನಲ್ಲಿ `ಆಚರಸಿದ ರಿವರ್‌ ಫೆಸ್ಸಿವಲ್‌ ಮತ್ತು ರಾವಿ ಉತ್ಯವ 250000/- 
; | ಕಾರ್ಯಕ್ರಮಗಳಿಗೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. ' } 
73 ಹ್ಯನಾರ ತನನ ಕಷ್ಣನ ನನ ಎರ್ಲೂನನ್ಸ್‌ ವಡತಾನ | 
76 ಬಳ್ಳಾರಿ ಜಿಳ್ಳೆಯ ಹಾಪಿ ಉತ್ಸವ 77.30,00.000/- | 
|7 | ಕೊಪ್ಪಳ ಜಿಲ್ಲೆಯ ಇಟಗಿ ಉತ್ತವ್ನೆ | 2,00,000/— | 
8 1] ಕೊಡಗು ಜಿಲ್ಲೆಯ ಮಡಿಕೆ ಪ್ರವಾ ಉತ್ಪವ್ಗ್‌ | 500,00,0007- | 
;9 | ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಆಚರಿಸಿದ ಕರಾವಳಿ ಉತ್ಸವ ; 50,00,000/- 
10 ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯ ಹಾಗೂ ರಾಜ್ಯ ಸರ್ಕಾರದ [25,00,000/- 
[ | ಸಹಯೋಗದೊಂದಿಗೆ ಬಳ್ಳಾರಿ ಜಿಲ್ಲೆಯ ಹಂಪಿಯಲ್ಲಿ ಆಚರಿಸಿದ ಪರರ್ಫುಟನ | | 
| [ಪರ್ವ | | 
[1 7ಮ್ಮೆನೊರು ದಸರಾ 208ರ ಮಹೊಣ್ಣವ ಅಂಗವಾಗಿ ನ ಪನ '2 00 
| | ಚಟುವಟಿಕೆಗಳನ್ನು ಕೈಗೊಳ್ಳಲು : | 
72 ಕೊಪ್ಪಳ ಜಿಲ್ಲಾ ಉತ್ಕವಕಿ | 20000 
7 ಪವರ್‌ ಇನ್ನದ ವಾ ಹಕ್ಕಿ ಹಬ್ಬ 2000007 
4 ನಾಡ್ಯವನ್ಯಾಪುರ ಇನ್ನನನ್ನ ನಡದ ರಾಜ್ಯ ವನ್ಯದ ನನಾ 
15 ತಾಗದ ದಸರಾ ಮಹೊಡ್ಯನ 08 20000007 

16 | ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯ ಹಾಗೂ ರಾಜ್ಯ ಸರ್ಕಾರದ15,00,000/- 


ಸಹಯೋಗದೊಂದಿಗೆ ಉಡುಪಿ ಜಿಲ್ಲೆಯಲ್ಲಿ' ಆಚರಿಸಿದ ಪರುಟಿನ ಪರ್ವ ! 


ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯ ಹಾಗೂ ರಾಜ್ಯ ಸರ್ಕಾರದ | 10,00,000/— 
ಸಹೆಯೋಗದೊಂದಿಗೆ ಉತ್ತರಕನ್ನಡ ಹಾಗೂ ಕಾರವಾರದಲ್ಲಿ 
ಆಚರಿಸಲಾಗಿರುವ' ಪರ್ಯಟನ ಪರ್ವ. 


ಒಟ್ಟು (A) | 9,03,00,000/- 


ಫ್ರಿ 
- \ ತಿಕ ಕಾರ್ಯಕ್ರಮಗಳು 

1 ರಂಗಶಂಕರ ಥಿಯೇಟಿರ್‌ ಫೆಸ್ಟಿವಲ್‌ 15,00,000/— 

2 ] ದೊಡ್ಡಬಳ್ಳಾಪುರ ತಾಲ್ಲೂಕಿನಲ್ಲಿ `ಶ್ರೀ ಘಾನ 'ಸುಬ್ರಹ್ಟ್ಮಾ ಸತ್‌ 2,0.0007- 
ಆಯೋಜಿಸಿದ “ಪ್ರವಾಸಿ ಕಲಾ ಉತ್ಸವ” | 
3 ಬೆಂಗಳೂರು ಸಾಹಿತ್ಯ ಉತ್ಸವ-2018 10,00,000/— | 
4 ಅಂತರಾಷ್ಟ್ರೀಯ ಕಲಾ ಮಹೋತ್ಸವ-ಬೆಂಗಳೂರು 5,00,000/- | 
51 ಬೆಂಗಾಲೆ ಕನ್ನಡ ಚಲನಚಿತ್ರೋತ್ಠವ 500,000/- 
6 ಅಟ್ಟಕರಿ ಇಂಟೇರಿಯಮ್‌ ಫೆಸ್ಟಿವಲ್‌ { 15,00,000/- ; 
|7 ಮೈಸೂರು ವಿಂಟರ್‌ ಫೆಸ್ಟಿವಲ್‌ 30,00,000/- | 
ಒಟ್ಟು (B) | 8200,000/- j 
ಗ್ರಾಂಡ್‌ ಟೋಟಲ್‌ (೩+) | 85,00,000 | 


